ಬಣ 


ಕರ್ನಾಟಕ ವಿಧಾನ 


ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಉತ್ತರಿಸುವ ದಿನಾಂಕ 


:48 

: ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 

: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
; 29.01.2021 


8 leu 


(44 


ಸ್ನ 


ಉತ್ತರ 


[Cd 


ನಂಜನಗೂಡು ಪಟ್ಟಣದ ನೂತನ ಸಾರಿಗೆ 
ಸಂಸ್ಥೆ ಬಸ್‌" ನಿಲ್ದಾಣದಲ್ಲಿ ನಿರ್ಮಿಸಿರುವ 
ಶೌಚಾಲಯವನ್ನು ಬಂದ್‌ 
ಮಾಡಿರುವುದರಿಂದ(ಮುಚ್ಚಿರುವುದರಿಂದ) 

ದಿನನಿತ್ಯ ಪ್ರಯಾಣಿಸುವ ನೂರಾರು 
ಸಾರ್ವಜನಿಕ ಪ್ರಯಾಣಿಕರಿಗೆ ಅನಾನುಕೂಲ 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; | 


ನಂಜನಗೂಡು ಪಟ್ಟಣದಲ್ಲಿ ಎರಡು ಬಸ್‌ 
ನಿಲ್ದಾಣಗಳು ಇರುತ್ತವೆ. ಈ ಹಿಂದೆ ನಂಜನಗೂಡು ಹಳೆಯ 
ಬಸ್‌ ನಿಲ್ದಾಣದಿಂದ ಎಲ್ಲಾ : ಸಾರಿಗೆಗಳು 
ಕಾರ್ಯಾಚರಣೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ, ಹೊಸ ಬಸ್‌ 
ನಿಲ್ದಾಣದಲ್ಲಿನ ಶೌಚಾಲಯವನ್ನು ತಾತ್ಕಾಲಿಕವಾಗಿ 
ಮುಚ್ಚಲಾಗಿತ್ತು. ಪ್ರಸ್ತುತ ಎಲ್ಲಾ ಸಾರಿಗೆಗಳನ್ನು ನೂತನ ಬಸ್‌ 
ನಿಲ್ದಾಣದಿಂದ ಕಾರ್ಯಾಚರಣೆ ಮಾಡಲಾಗುತ್ತಿದ್ದು, _ 
ನೂತನ - ಬಸ್‌ ನಿಲನ್ನಣದಲ್ಲಿ ಶೌಚಾಲಯ 
ಕಾರ್ಯನಿರ್ವಹಣೆಯಲ್ರಿರುತ್ತದೆ. 


ಶೌಚಾಲಯ 
ಗೊಂದಲ 
ಹಾಗಿದ್ದಲ್ಲಿ 
ಸಾರ್ವಜನಿಕರಿಗೆ 
ಒದಗಿಸಲು ಕ್ರಮ 


ರಾಜ್ಯ ರಸ್ತೆ ಸಾರಿಗೆ ಸಂ 
ನಂಜನಗೂಡು ಪುರಸಭೆ ಮಧ್ಯೆ 
ನಿರ್ವಹಣೆ ವಿಷಯದಲ್ಲಿ 
ಉಂಟಾಗಿರುವುದು ನಿಜವೇ; 
ಇದನ್ನು ಬಗೆಹರಿಸಿ 
ಶೌಚಾಲಯ ಸೌಲಭ್ಯ 
ಜರುಗಿಸಲಾಗುವುದೆ? 


ಪ್ರಸ್ತುತ ನಂಜನಗೂಡು . ಹಳೆಯ ಬಸ್‌ 
ನಿಲ್ದಾಣದಲ್ಲಿರುವ ಶೌಚಾಲಯವನ್ನು ಕ.ರಾ.ರ.ಸಾ.ನಿಗಮದ 
ವತಿಯಿಂದ ನಿರ್ವಹಣೆ ಮಾಡಲಾಗುತ್ತಿದ್ದು, ಶೌಚಾಲಯ 
ನಿರ್ವಹಣೆ ವಿಷಯದಲ್ಲಿ ಯಾವುದೇ 
ಗೊಂದಲಗಳಿರುವುದಿಲ್ಲ. 

ಬಸ್‌ ನಿಲ್ದಾಣದಲ್ಲಿರುವ ಶೌಚಾಲಯದ ಮಲಿನ 
ನೀರನ್ನು ಸಾಗಿಸಲು ಸೆಪ್ಪಿಕ್‌ ಟ್ಯಾಂಕ್‌ ಮತ್ತು ಇಂಗುಗುಂಡಿ 


ನಿರ್ಮಿಸಲಾಗಿರುತ್ತದೆ. ಆದರೆ ಸದರಿ ಬಸ್‌ ನಿಲ್ದಾಣದಲ್ಲಿ 
ಮಲಿನ ನೀರನ್ನು ಸಾಗಿಸಲು ಒಳಚರಂಡಿ ವ್ಯವಸ್ಥೆ 
ಇರುವುದಿಲ್ಲ. ಒಳಚರಂಡಿ ವ್ಯವಸ್ಥೆ ಕಲ್ಲಿಸಿಕೊಡುವಂತೆ 


ಪೌರಾಯುಕ್ತರು, ಪುರಸಭೆ, ನಂಜನಗೂಡು, ಇವರನ್ನು 
ಕೋರಲಾಗಿದೆ. 


ಮುಂದುವರೆದು ನಂಜನಗೂಡು ಹಳೆ. ಬಸ್‌ 
ನಿಲ್ದಾಣದಿಂದ ಬಸ್ಸುಗಳ ಕಾರ್ಯಾಚರಣೆಯನ್ನು ನೂತನ 
ನಿಲ್ದಾಣಕ್ಕೆ ಸ್ಥಳಾಂತರಿಸಲಾಗಿದ್ದು, ನೂತನ .ಬಸ್‌ 
ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ -ಸುಸಜ್ಜಿತ ಶೌಚಾಲಯ 
ವ್ಯವಸ್ಥೆ ಒದಗಿಸಲಾಗಿದೆ. K 


ಬಸ್‌ 


ಸಂಖ್ಯೆ: ಟಿಡಿ 03 ಟಿಸಿಕ್ಕ್ಯೂ 2021 


pa 


ಹ್‌, 
(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


